ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


519 

ಶ್ರೀ ಮುನಿರಾಜು ಗೌಡ ಪಿ.ಎಂ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
21-02-2022 

ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ 


HR 


NEST WMUL 


ಕೇಂದ್ರವು ಇನ್ನು 
ಸುಪರ್ದಿಯಲ್ಲಿಯೇ 
ಸ್ಕಾಯತ್ತ ಅಧ್ಯಯನ 
ಲಭ್ಯವಾಗುವ ಪ್ರತ್ಯೇಕ 
ದೊರೆಯುತ್ತಿಲ್ಲದಿರುವುದು 
ಗಮನಕ್ಕೆ ಬಂದಿದೆಯೇ; 


ಕೇಂದ್ರ ಸರ್ಕಾರದ 
ನಡೆಯುತ್ತಿದ್ದಲ್ಲಿ 
ಕೇಂದ್ರಗಳಿಗೆ 
ಅನುದಾನ 
ಸರ್ಕಾರದ 


ಕ. ಪ್ರಶ್ನೆ ಉತ್ತರ 

ಸುಂ 

ಅ) | ಕನ್ನಡ ಭಾಷೆಗೆ ಶಾಸ್ತೀಯ | ಕನ್ನಡ ಬಾಷೆಗೆ ಶಾಸ್ಟೀಯ ಸ್ಥಾನಮಾನವನ್ನು 
ಸ್ಥಾನಮಾನವನ್ನು ಯಾವಾಗ | 2008ರಲ್ಲಿ ನೀಡಲಾಗಿದೆ. 
ನೀಡಲಾಗಿದೆ; 

ಆ) | ಶಾಸ್ತ್ರೀಯ ಸ್ಥಾನಮಾನ ಬೀಡಲಾದ ಶಾಸ್ತೀಯ ಕನ್ನಡ ಅಧ್ಯಯನ ಕೇಂದ್ರವು 
ನಂತರ ಶಾಸ್ಟೀಯ ಕನ್ನಡ ಅತ್ಯುನ್ನತ (CESCK) 2015 ರಲ್ಲಿ ಮೊದಲಿಗೆ ಸಿ.ಐ.ಐ.ಎಲ್‌, 
ಅಧ್ಯಯನ ಕೇಂದ್ರವಿಸ್ನು ಎಲ್ಲಿ] ಪ್ರಧಾನ . ಕಛೇರಿಯ ಆವರಣದಲ್ಲಿರುವ 
ಯಾವಾಗ ಪ್ರಾರಂಭಿಸಲಾಗಿದೆ; ಕಟ್ಟಿಡದಲ್ಲಿ ಕಾರ್ಯಾರಂಭ ಮಾಡಿತು. 

ಗ ನಂತರ,: "' 2019ರಲ್ಲಿ , ಮೈಸೂ ರು 
ವಿಶ್ವವಿದ್ಯಾನಿಲಯವು ಅದಕೆ ಟೈಪ್‌-ವಿ। 
ಕಟ್ಟಿಡವನ್ನು' ನಿಗಧಿಪಡಿಸಿತು: : NR 
ತಾತ್ಕಾಲಿಕವಾಗಿ ಪ್ರಸ್ತುತ ಕನ್ನಡ ಶಾಸ್ತ್ರೀಯ! 
ಅಧ್ಯಯನ ಕೇಂದ್ರವು ಮಾನಸ ಗಂಗೋತ್ರಿಯ 
ಆವರಣದಲ್ಲಿ ಎನ್‌.ಸಿ.ಹೆಚ್‌.ಎಸ್‌.ಕಟ್ಟಿಡದಲ್ಲಿ 
ಕಾರ್ಯನಿರ್ವಹಿಸುತಿದೆ. 

"ಇ ! ಹಾಲಿ. ಇರುವ ಶಾಸ್ತ್ರೀಯ ಕನ್ನಡ ಶಾಸ್ಟೀಯ ಕನ್ನಡ ಅತ್ಯುನ್ನತ ಅಧ್ಯಯನ]. 

| ಅತ್ಯುನ್ನತ ' ಅಧ್ಯಯನ ' ಕೇಂದ್ರಕ್ಕೆ"| "ಕೇಂದ್ರಕ್ಕೆ. ' ಸ್ವಾಯತ್ತತೆಯನ್ಸು| ನ 
ಸ್ಥಾಯತ್ತತೆ - ನೀಡಲಾಗಿದೆಯೇ; | -ನೀಡಲಾಗಿರುವುದಿಲ್ಲ. § 
ಇಲ್ಲದಿದ್ದಲ್ಲಿ . ಸ್ವಾಯತ್ತತೆ |« ಸ್ವಾಯತ್ತತೆಯನ್ನು ", ಪಡೆಯಬೇಕಾದರೆ; 
ವಿಳಂಬವಾಗಲು ಕಾರಣಗಳೇಮ; ಅದರದೇ ಆದ ಸ್ನಳಾವಕಾಶ ಮತ್ತು ಸ್ವಂತ 

- ಕಟ್ಟಡವನ್ನು . ಹೊಂದಿರಬೇಕಾಗಿದ್ದು, ಸದರಿ 
. "ಅಧ್ಯಯನ ಕೇಂದ್ರವು ಸ್ವಂತ ಕಟ್ಟಡವನ್ನು 
ಹೊಂದಿರದ ಕಾರಣ ಸ್ವಾಯತ್ತತೆ ನೀಡುವುದು 
ವಿಳ೦ಬವಾಗಿರುತ್ತದೆ. 
ಈ) | ಸ್ವಾಯತ್ತತೆ ನೀಡದೆ ಹಾಲಿ ಇರುವ 


ಹೌದು 


--2/- 


ಹಾಗಿದ್ದಲ್ಲಿ ಕನ್ನಡ ಶಾಸ್ತ್ರೀಯ ಅಧ್ಯಯನ 
ಕೇಂದ್ರಕ್ಕೆ ಸ್ವಾಯತ್ತತೆ ಪಡೆದುಕೊಳ್ಳಲು ಅನುದಾನ ನೀಡುವಂತೆ ಹಾಗೂ ಎಂ೦ಒ.ಯುಗೆ 
ಪ್ರಮಗಳನ್ನು ಅನುಮತಿ ಕೋರಿ ದಿನಾ೦ಕ:02.06.2020ರ೦ದು 


ಸರ್ಕಾರವು ಏನು 
ಕೈಗೊಳ್ಳುತ್ತಿದೆ? 


ಶಾಸ್ತೀಯ ಕನ್ನಡ ಅಧ್ಯಯನ ಕೇಂದ್ರಕ್ಕೆ 


ಸಿಐ.ಐ.ಎಲ್‌ ನ ವಿರ್ದೇಶಕರು, ಕೇಂದ್ರ 
ಸರ್ಕಾರದ ಮಾನವ ಸಂಪನ್ಮೂಲ ಹಾಗೂ 
ಅಭಿವೃದ್ಧಿ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು: 
ಸಲ್ಲಿಸಲಾಗಿದೆ. EK 
* ಈ ಹಿಂದಿನ ಮಾನ್ಯ ಇಲಾಖಾ ಸಚಿವರಾದ 
ಶ್ರೀಸಿ.ಟಿ.ರವಿ ರವರು ಶಾಸ್ತೀಯ ಕನ್ನಡ 
ಅಧ್ಯಯನ ಕೇಂದ್ರಕೆ, ಅನುದಾನ ನೀಡುವಂತೆ 
ದಿನಾಂಕ:08.06.2020ರ೦ಂದು 'ಕೇಂದ್ರ 
ಸರ್ಕಾರದ ಮಾನವ ಸಂಪನ್ಮೂಲ ಹಾಗೂ 
ಅಭಿವೃದ್ಧಿ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು 
ಸಲ್ಲಿಸಲಾಗಿದೆ. 


ಸ೦ಖ್ಯೆ: ಕಸ೦ವಾ 10 ಕವಿಸ 2022. 


ನ ೨೨ 
(ವಿ.ಸುನಿಲ್‌ ಹುಮಾರ್‌) 
ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


